UNIVERSAL 
LIBRARY 
ಎ 


OU 20061 


AudVvudl 
IVSHAINN 


ಕರ್ಣಾಟಕ ಕಾವ್ಯಕಲಾನಿಧಿ-ಕೋತನಂಖ್ಯೆ ೪೮, 


ದ್ರುವಚರಿತ್ರ್‌ 
ಉದಯರಾಗ 
(ವಾರ್ಥಿಕಪಟ್ಟದಿ) 


OSMANIA UNIVERSITY 
COLLEGE LIBR: RY. 


SCT 


ಮಂ. ಆ. ರಾಮ್ರಾನುಜಯ್ಯಂಗಾರ್ಯರಿಂದ 


ಶೋಧಿಸಲ್ಪಟ್ಟು 


ಮೈಸೂ ರು: 


ಶ್ರೀನಿವಾಸ ಮುದ್ರಾ ಶಾಲೆಯಲ್ಲಿ ಮುದ್ರಿತವಾಗಿದೆ 


1916 
| ಕ್ರಯ ೧ ಆಣೆ]. 


| 


೧೪೯೯೫೫೫ 105] 
ಅರಿಕೆ 


ಪುಣ್ಯಶ್ಲೋಕನಾದ ಧ್ರು ವನ ಸ ರಣೆಯನ್ನು ಮಾಡಿದರೆ ಪಾಪವು ನಾಶ 
ವಾಗಿ ಪುಣ್ಯವು ಲಭಿಸುವುದೆಂದು ಸಾಮಾನ್ಯವಾಗಿ ನಮ್ಮ ಜನರಲ್ಲಿ ಮುಖ್ಯವಾಗಿ 
ನಮ್ಮ ಹೆಂಗಸರಲ್ಲ ನಂಬಿಕೆ ಇರುವುದರಿಂದ ಅನೇಕರು ಈ ಉದಯರಾಗವನ್ನು 
ಏಳುತ್ತಲೇ ಹಾಡುತ್ತಾರೆ. ಇಬು ಉಡುಪಿಯ ಪ್ರಾಂತದಲ್ಲಿ ವಿಶೇಷವಾಗಿ ಪ್ರಚಾರ 
ದಲ್ಲದೆ, 

ಈ ಗ್ರಂಥದ ಕೊನೆಯ ಪದ್ಯದಲ್ಲಿ ** ವರದವೇಂಕಟಿರಾಯ ಕರುಣಿಸುವನು'' 


ಎಂದಿರುವುದನ್ನು ನೋಡಿದರೆ, ಯಾವನೋ ವೆಂಕಟರಾಯನೆಂಒ ಕವಿಯು ಇದನ್ನು 





ಬರೆದಿರಬಹುದೆಂದು ತೋರುತ್ತದೆ. ಕೈೈಲಯನ್ನು ನೋಡಿವನೆ ಸುಮಾರು ಮೂರು 
ಶತಮಾನಗಳ ಹಿಂದೆ ಹುಟ್ಟಿ ರಬಹುದೆಂದು ತೋರುತ್ತದೆ. ಶೈಲಿಯು ಸುಲಭವಾಗಿದೆ. 
ಗ್ರಂಥವು ಕಿಲದಾದರೂ ಕಥೆಯು ಸಮಗ್ರವಾಗಿದೆ. ಸ್ತೋತ್ರಭಾಗದಲ್ಲ ಕೆಟವು 
ಪದ್ಯಗಳು ಬಿಟ್ಟುಹೋಗಿರುವಂತೆ ತೋರುತ್ತದೆ, 

ಅಕ್ಚರಜ್ಞರಲ್ಲದ ಹೆಂಗಸರ ಬಾಯಲ್ಲ ವಾಂವಾಗಿ ಒಂದಿರುವಕಿ9ರಣ ಇದ 
ರಲ್ಲಿ ಬಹಳ ತಪ್ಪುಗಳು ಬದ್ದಿದ್ದುವು. ಸಾಧ್ಯವಾಗುವತನಕ ಆ ತಪ್ಪುಗಳನ್ನು 
ತಿದ್ದಿ, ತಿದ್ದಿದ ಭಾಗಗಳನ್ನು ಮೇಲುಗಡೆ ಹಾಕಿ ಗ ಗ್ರಂಥತ್ಳ ಪಾಠಭೇದಗಳನ್ನು 
ಪಾಠಾಂತರವಾಗಿ ಕೆಳಗೆ ಹಾಕಿದ್ದೇವೆ. 


ಈ ಗ್ರಂಥವು ಮುದ್ಧಾಗಿ, ಮಕ್ಕಳಿಗೆ ಜಾಯ ಪಾಠವನ್ನು ಮಾಡಲು ಉಪ 
ಯುಕ್ತವಾಗಿರುವುದರಿಂದ ಇದನ್ನು ಮುದ್ರಿಸಿದ್ದೇವೆ. ಈ ಗ್ರಂಥವನ್ನು ಕಳುಹಿ 
ಸಿಕೂಟ್ಬ ಮ||ರಾ|| ನೀಲಕಂಠರಾಯರಿಗೆ ಬಹಳ ಕೃತಜ್ಞ ರಾಗಿದ್ದೇವೆ. 


-ರಾರ್ಷಾಕೌರಬ್‌್‌ಮಜ- -- 


ಶ್ರೀಃ 


ದ್ರುವಚರಿತ್ತ್‌ 


ಉದಯರಾಗ! 


(ವಾರ್ಧಿಕ ಪಟ್ಟದಿ) 
೨... ಹರಯೇ ವಾಸುದೇವಾಯ ನಮೋ 


ಪಲ್ಲವಿ ಶ್ರೀವಾಸುದೇವ ಜಯ ಸೇವಕಜನಪ್ರಿಯಾ | 
ಭೂವಧೂರಮಾರಮಣ ಆನತಜನೋದ್ದರಣ | 
ಛಿ 
ಗೋವರ್ಧನೋದ್ಗಾರ ಗೋಸೀಮನೋಹರಾ ದೇವ ತನಸದಕೆ ಶರಣು] 
1. 
ಉತ್ಪಾ ನಪೊದನ್ನಪನಣುಗ ತನ್ನಯ ತಂದೆ | 
೦ ನ) KS 
ಯುತ್ತಮಾಂಕದ ಮೇಲೆ ಫಳ ಕಲದ ಕಂಡು | 
ಮತ್ತವನ ಸತಿ ಸವತಿಮನದೆ ಕಡುಸುಯ್ಯೂತ್ತ ಜೆತ್ನದೊಳ* 
ರಿ ಇದಿ ೦ 
[ಕೊ ಧವಿಡಿದು | 
ಅತೃತ್ವ ಪೋಗು ನೀನಾರಿಲ್ಲಿ ತು ಕೆ 
ನುತ್ತ ರೋಂಹಿಸಿ ಯಧಿಕಕಠಿನವಾಕ್ಯವ ನುಡಿದು | 
ಮತ್ತವನ ಏಡಿದು ನೂಂಕಲು ಸಭೆಯ ಮುಂದೆ ಸವಳೊತ್ತಿ ದಂತಾಗೆ 
[ಮರುಗಿ | 
ಈ 
ಮೆಲ್ಲನಲ್ಲಿಂದ ನಡೆತಂದು ತನ್ನಯ ತಾಯ | 
Ro ಲ್ಲಿ 
ಮೆಲ್ಲಡಿಗಳಂ ಹಿಡಿದು ಸವತಿಯಾಡಿದ ನುಡಿಯ ; 


'ಪೊಲ್ಲ: ಸೂಜೆಸಬದಂ ಹೇಳಿ ಮನದೊಳಗೆಯತಿತಲ್ಲಣಿಸುತಿಂತೆಂದಳು || 


ಹ 











ಪಾಠಾಂತರ...1, ಸೊಲ್ಲ 


೨ ಕರ್ಣಾಟಕ ಕಾವ್ಯೃಕಲಾನಿಧಿ 


ವಿಲ್ಲ ಗ್ರಹಿಸದೆ ಮಗನೆ ಕೇಳಿ ಮಾಡುವುದೇನು | 
ಸಲ್ಲದೆನ್ನುಯ ಪತಿಗೆಯೆನ್ನ ನುಡಿ ನಿನಗೆ ಬರಿ | 
ವಲ್ಲಭನೆ ಗತಿಯೆಂದು ಬೇಳಲಾವಾಕ್ಯಮಂ ಕೇಳಿ ಯೋಚನೆಗೆಯ್ದನು | 


ಬ 
ತಂದೆಮತವಂ ತಿಳಿದು ತಾಯ ವಾಕ್ಯವ ಕೇಳ್ದು | 


ಮುಂದೆನಗೆ ಗತಿ ಮತಿಯು ಹರಿಯಲ್ಲದಿಲ್ಲೆಂದು | 

ಸಂದೇಹಮಂ ಬಿಟ್ಟು ಸದನಮಂ ಪೊಳಮಟ್ಟ ಏಳಕೋಮನಬ್ಬಿನಿಂದ | 
ಮುಂದೆ ಪಥಮಂ ಏಡಿಯುತೈೈದು ವರುಷದ ಪಸುಳೆ | 
ಮಂದಗತಿಯಿಂ ರಾಜಬೀದಿಯೊಳ" ಬರೆ ಕಂಡು | 

ಕಂದನಂ ಬಿಟ್ಟೆಂತು ನಿಂದರೈ : ಮಾತೆಪಿತರೆಂದರಾ'ಪುರದ ಜನರು | ಷ್ಟಿ] 


4. 
ಬರಲು ಮುಂಮಾರ್ಗದೊಳ* ನಾರದಂ ಕಣ್ಣಿದಿರೆ | 
ಬರೆ ಕಂಡು ಎಗಿದರೆ, 2 ಏಡಿ*ದೆತ್ತಿ ಬೋಳೈಸ | 
ದೊರೆಗುವರ ನೀನೆಲ್ಲಿಗೆಯ್ದಿದವೆ, ಗಹನಮಂ ಪೊಕ್ಕು ತಪಮಂ ಚರಿಸುತ | 
ಹರಿಯ ನಜ ಬ ಕರುಣಮಂ ಪಡೆವೆನೆನಲು, ಮುನಿ | 
ವರನು ತಾ ಕೇಳ ವಿಸ್ತಿತನಾಗಿ ಬರಿದರನ | 
ಕರಣನಿವನಿ ದಃ ಮಂತೆ್ರ್ರೊ/ಪದೇಕವ್‌ ಕೊಟ್ಟೃಹರಸಿ ಬೀಳೊ ಸ ಟ್ಟನಂದು 


ಖಃ 
ಅಮುಸಿ*ಗಳುಪದೇಕ"ವಂ ಕೊಂಡು *ವರಬದರಿ | 


ಕಾಮಹಾಕ್ರಮದುತ್ತಳಮಸ ೪ವನೋಬಿ ನಿ. 

ನೀಮ ಕುವರಂ* ಮಚ್ಚ ನವನೆಸಗಿ ಯಪ್ರಾಂಗಯೋಗದಿಂ ತ ರ್ದನು | 

ವೆ ೀಮದೊಳ"್‌ ಹೃತ್ಯಮಲಮಧ್ಯದೊಳ* ಸಂತತಂ , 

ಹೋಮಲತನುಚ ವಿಯ ಹರಿಯನೇ ಸೆಹಿಕಿವಿಡಿದು ; 

ಕಾಮಿತಬಹಿರ್ಭಾವಗಳನೆಲ್ಲವಂ ತೊಂತಿದು? ವಿದಿತತಪವಂ ಗೆಯ್ದನು | 
ಉಪದೇಶಮಂ. 5. ಬಾದರಾಶ್ರಮದೆಡೆಯೊಳಿಹಉತ್ತಮ, 6. ಸ್ನಾನ 
ಮಜ್ಜನವ ನೆಸಗಿ ಯಷಾ ಫಂಗೆಯೋಗದಿಂ ಕುಳಿತನು. 7, ಯಧಿಕ, 


ಧ್ರುವಚಂತ್ರಿ ೩ 


6. 
ಬಂದುತಿಂಗಳು: ಫಲಾಹಾರದಿಂ ಕಳಯ! ಮ | 
ತ್ಲೊ ಂದೆರಡು ಪಕ್ಷ ಜ್ರ: ತಜಗೆಲೆಗಳಾಹಾರ: | 
ಪೊಂಜೆರಡು: ಮಾಸಕ್ಕೆ ಯನಿಲನಾಹಾರದಿದಿರೆ ಕಂಡು ಪ್ರೇಮದಿಂದ | 
ಇಂದಿರೇಕಂ ತನ್ನ ಭಜೆಬದಂ ಗಡ ಹಸುಳೆ | 
ನೊಂದಂ ತೆಫೋಜ್ಯಾಲೆಯೊಳಗೆಂದು"ವಿನತೆಯಾ | 
ನಂದನನ ಕಂದರವನೆೇ€2' ಬೇಗನೆ ಬಂದು ಬಾಲಕನ ಮುಂದೆಸೆದನು | 


ಗ 
ಹರಿಯೆ ಹತ್ತಿರ ಬಂದು ನಿಂದಿರಲ್‌" ಕರಚರಣ | 
ಸರಿಬಜದ ತಂಗಾಳಿ ಬೀಸಲ್ಕೆ ತಪದಲಿ | 
ರ್ದುರಿಗೆ ತಂಪಾಗಲೆತ್ತಣದು" ಕೈತ್ಯವಿದೆಂದು* ಕಣ್ಣಿ ದು ನೋಡಲಾಗ | 
ಪರಮಪುರುಷಂ ಸಮಾಪದೊಳಿರಲ್ಕದ ಕಂಡು | 
ನೆರೆ ಗೋಚರಿಸಲು ಪೊಂಪುಳಿವೋಗಿ ಸಾಪ್ಟ್ರಾಂಗ | 
ವೆಂಗಿ ಏನಮಿತಭಾವದಿಂದೊಂದು ಗಳಿಗೆೇವರ*ವಿಖಾಕ್ಲಿಬದನಾಬಾಲನು | 


8. 
1ಅರುಣಾತಿತೇಜದಿಂ' ಚರಣಪಂಕೇಜ'ದಿಂ 
ಮೆಹೆನ ಧೃುಜವಜ ರೇಖಾಂಕ್‌ದಿಂ* ಮುಖ್ಯದಿಂ | 
ನೆಂ ರುಣತ್ಕಾರ''ದಿಂ''ಸ್ಬುರಿನ ಮಂಜಚೇರ"ದಿಂ'“ಕರುಗೆಜ್ಞೆನೊಡಯದಲಿ'ಃ 
ಮಿಉಪ ತೇಜದ ಜಾನು!"ಹಂಘೆಯಿಂ ಭಂಗಿಯಿಂ!* | 
ದುರುಟನಿಂದೆಸೆವ ರಂಭೋರುಗಳ ವಿವರಗಳ | 
ವರಸುಹೀತಾಂಬರದ ಉಡಿಗೆಯಿಂ ತೊಡಿಗೆಯಿಂದಾಮೂರ್ತಿ ಕಣ್ಣೆ ಸೆದನು | 





ಪಾ.--1. ಕೆಲವು ಪಲಹಾರದಿಂದ. 2. ತರಗೆಲೆಯು ಆಹಾರವು, 
8. ಮತ್ತೊಂದೆರಡು. 4. ವಿನ: ತಾತ್ಮಜನ ಕಂದರವೇರಿ ಐಕಂದಾಗೆ ಬಾಲ 
ಕನಮುಂದೆ ಎಸೆದಿರ್ದನಂದು. 5, ಶೀತಳಸ್ಥಳದೆಂದು. 6. ಪರಿಯಂತರಂ, 
7. ಆರಣನತಿತೇಜದಿಂ. 8, 9, 10, 11, 12. ನೆ. 18 ವನು, 
14. ಜಂಗನಂ ರಂಗನಂ. 


೪ ಕರ್ಣಾಟಕ ಕಾವ್ಯಕಲಾನಿಧಿ 


9. 
ಗಳದರೇಖೆಯ ಕಂಬುಕಂಧೆರವ ಚಂದಿರನ | 
ತೆಂದ ಮೊಗಬೋಜೆಯಂ ಸರಬಿಜವಿರಾಣೆಯಂ | 
$ರುನಗೆಯವದನಮಂ ನಿಗಮಾನಿಸದನಮಂ ಎವೆಯಿತ್ಕಿದೀಕ್ಷಿ ಬದನು | 
*ರುಡೊಳ್ಳ ಸದರ ಸುಳಿನಾಭಿಯಂ ಕೋಭೆಯಿಂ | 


ಭರದಲೊಪ್ಪುವ ತಿವಳಿಯಂದಮಂ ಚೆಂದಮಂ | 
'[ಕರದಭ್ರದಂತೆಸೆವುರಸ್ಸ ಲದೊಳಿಹ ಬರಿಯ ಕೋಭೆಯಂ ಕಂಡನಂದು' 1] 


10. 
ಸರಭಸದೆ ಹೊಳೆವ ಕೇೇಯೂರಮಂ ಹಾರಮಂ | 
ಮೆಾಕಿವ ಕೌಸ್ಸು ಭಮಾಲೆ ಯದಕ್‌ಂ ಮೇಲೆ ; 
ಭರದೆ ಬಿಗಿದಟ್ಬ ಸಿರಿ *ನೆಲಸಿದಾನೆಲಯ'ನೀಕ್ಷಿ ಬದನಾಬೂಲನಂದು | 
ಉರುಟಿಸವ ಗಲ್ಲ ಕರ್ಣದ್ವಯದ ಈುಂಡಲವ | 
ಹೇೋತಿನೊಸಲ ತಿಲಕವಂ ಮೃಗಲತಾಚಲಕವಂ 
85ರದಂಡನನಯನವಂ ವರಕೇಪಕಯನನಂ ಚುಜುಕಾಗ ಸ)ನಾಸಿಕನನು | 
11, 
ಕವುನೀಯಮ-.ರ್ತಿಯಂ ಕಂಡು ಹರ್ಬಿತನಾಗಿ | 
ನಮೊ ಎಂದು ಸುತಿಸಲ್ವೈ ನುಡಿ ತೊದಲಲದ ಕಂಡು | 


ರಮೆಯರಸ ಪೊಂಚಜನ್ಯವ ವದನಕಮರಿಸಲ" ನುಡಿತೋಂಲಾಕ್ಸ ಣದೊಳು 


ತ*ಅಮರ್ದಿನಂದದ* ಬಾಲನಾಡಿದ ನುಡಿಯು ತಾ | 
ರಮಣೀಯವಾಗಿ ನಿಗಮಾರ್ಥಸಮ್ಮ ತವೆನಿಸೆ | 


ಯಮಿತಮಹಿಮನ ಪದಕ್ಕೇೋಗಿ ಸಂಸ್ಥುತಿಗೆಯ್ದ ನೇನೆಂಬೆನಾಕ ಣದೊಳು | 
ಶೆ ೧ ಎ uA 


12; 
ಜಯ ಕಮಲನಾಭ ಜಯೆಜಯ ಕಾಮಜನಕ ಜಯ | 
ಜಯ ತರಣಿಕಿರಣನಿಭಚರಣನೀರೆ€ಕ ಜಯ | 
ಜಯ ಕೀರ್ತನೋದ್ಧಾ ರ ಜಯಕುಮತಿಸಂಹಾರ ಜಯ ಜಯತು 
[ಕೇಯೂರಹಾರ | 
ಪಾ--1. ಶರದಮಿಂಚಿನವೊಲೆಸೆವುರಸ್ಥ ಳದಲಿಹಮೃ ಗಲಾಂಛನವನು. 
9. ನೆಲಸಿದಂ ಅಲಸಿದಂ. 3. ಅಮರದೂತಿರೆ, 


ಜಯ ಕೈಟಜಭಾರಿ ಜಯಜಯ ಕೋಮಲಾಂಗ ಜಯ | 

(ಹಯ ಭಕ್ತ ಜನಸಾಧ್ಯ) ಜಯ ಮುನಿಹೃದಯಮಧ್ಯ | 

ಜಯ ಕರಧಿಗಂಭೀರ ಜಯ ಕಾಲಕಾಲ ಜಯಜಯ ನಮೋ ನಮ 
[ಎಂದನು | 

13, 
ನಿನ್ನು ನಂಬಿದ ಕರಣರಂ ಹಾವ ಬಿರುದುಳ, | 

ಚೆನ್ನಿಗನೆ ನೀನೆಂದು ಏಿಕೋದೃಢದಿ ನಂಬಿ | 

ನನ್ನಿಯಿಂ ಬಾಲನಾಂ ಭಣಸೆಸೆ ಮೆಯ್ದೋಂದೈ ನಿನ್ನನಿಂ ಪೋಲ್ಟುರುಂಟೆ | 

ವಿನ್ನುಭಿಯ ಕುಲದವರು ಸಂದರಕ್ಷಯಗತಿಗೆ | 

ಇನ್ನು ನಾಂ ಭವದ ತಿಲ್ಬಿಪಕಂಜೆನನುತಾಳೃ 

ಪಾರ್ಣ ವನ ಇರಣಸರವಿಜದಮೆೇಲಡೆಗೆಡೆಯೆ ಕರುಣಾರ್ಣವಂ ನುಡಿದನು || 


14. 

ಮೆಚ್ಚ ದೆನು ಮಗನೆ ನಿೀ ಮಾಡಿದ ಸುಸಂಸ್ತುತಿಗೆ | 
ಸಚ್ಚರಿತ ನಿನಗೆಂತು ಪಸುಳ ಸಿನಗೀಪರಿಯ | 
ನಿಚ್ಚ ಟಿದ ಭಕ್ತಿ ತೋಂಶು ನಿನ್ನುವಂ ಪೋಲ್ಕರೀಜಗದೊಳಾರಿರ್ಪರು I 
ಮುಚ್ಚು ಮಣ೨ಯೇಕನ್ನು ನಿನ್ನು ಚಿತ್ತ ದೊಳಗು | 
ಕ್ಯ ಯಂ ಪೊಲಿಸುವೆ ಬೇಡು ವರವನೆನಲೈೈ | 

ಏರ 
ಯಚ್ಚುತನ ಪದಕೆೋಗಿ ತನ್ನ ಮನದಂದಮಂ ಪೊಡೆಮಟ್ಟು ಬಿನ್ನ ನಿದಂ | 


15. 
ಅಸೆ ಬೇಲ”ಲ್ಲೆನಗೆ ನಿನ್ನ್ನ ಪದಪಂಳ ಜದ | 
ದಾಸ ದಾಸಾನುದಾಸರ ಸಂಗವದಉಂಂದೆ | 
ಲೇಸೆನಿಪ ಭಕ್ತಿ ತವಸನ್ನಿಧಿಗೆ ಬರ್ಪವೋಲ್‌ ಕರುಣಿಸಿಂದೆನಗೆನಲ್ಕೆ ॥ 
ಜೇಸರದೆ ಹೇಳ್ಸ್‌ಗನೆ ಕೆಲವುದಿನ ರಾಜ್ಯಮಂ | 
ಲೇಸಾಗಿ ಪಾಲಿಸುವೆ ಮತ್ತೆ ತಾರಾಗ್ರಹ | 
ಕ್ಯ್ಯಾಸೂರ್ಯಚಂದ್ರಮುಖ್ಯರ್ಗೆಲ್ಲ ನೀ ಮುಖ್ಯಪದವನೆಯ್ಲು ವೆ 


[ಯೆಂದನು | 


ಕರ್ಣಾಟಕ ಕಾವ್ಯಕಲಾನಿಧಿ 


ವಂಜೊಡಂಬಡಿಸೆ ಕೇಳದೆಯ 'ಸೆಳಗಂ ಬಡಿದು | 
ಬಂದನೆನು ತಾ ನಿನ್ನ ಸಂಗಡೆಂಬುದ ಕಂಡು | 
ನಿಂದು ಅಂತರ್ಧಾನಮಂ ನೆನೆಯಲಾಗ ಮನಗುಂದಿ ಕಡುಹಮ್ಮೆ ಸುತ | 
ನೊಂದು ಮಾಡುವುದೇನು ಹರಿ ಬಿಟ್ಟು ಪೋದನವ | 
ನೆಂದ ಮಾತಿನವೊಲಾಂ ಪೋವಖೆ ನಿಜಪುರಕೆನುತ | 
ಅಂದು ಮನದಲ್ಲಿ ಯೋಚನೆಗೆಯ್ದ್ಚು ಮೆಲ್ಲನಲ್ಲಿಂದ ನಡೆತಂದನಾಗ ೧೬ 


17. 
ಪುರಕೆ ನಡೆತರೆ ಕಂಡು ನಾರದಂ ಹಿತನೆಡೆಯೊ | 
ಳಉಹಲ್ಕೆ ಬಂದು ಏತನತಿಹವದೆ ತಕ್ಕ ತನಿ | 
ಕರೆದುಯ್ದು ರಾಜ್ಯಾಭಿಪೇಕವಂ ವಿರಚಸಲ್‌ ಪ್ರೇಮದಿಂದಾಗ ಧ್ರುವನು | 
ಧರೆಯನಿಪ್ಪತ್ತು (ಮೇಲಾ) ಸಾಸಿರ(ವೆನಿಪ) ; 
ವರುಷ(ಪರಿಯಂತರಂ ಪೊರೆಯುತ್ತೆ) ಧರ್ಮದಿಂ | 
ವರಸುದತಿ ಪುತ್ರಬಿತ್ರಾದಿ ಸಂಪದ(ವ್ರೊಂದಿ) ಹರಿಧ್ಯಾನದೊಳಗಿರ್ದನು | 


18. 
ಹರಿಯ ರಸ ಧ್ರುವಗೊಲಿದ ಚಾರಿತ್ರ ಸುಭಧೆಯನಾಂ | 
ವಿರಜೆಸಿದೆನೊಲಿದು ಸಂಕ್ಲೇಪೆದಿಂದನುದಿನದೊ | 
ಳರುಣೋದಯದೊಳೆದಂ ಹೇಳಿ ಕೇಳಿದ ಜನರ ದುರಿತೌ9ಘುಸಂಕುಲವನು; 
ಪರಿದಿಕ್ಕಿಯವರ ಮನದಿಪ್ಟಸಂಪದಗಳಂ ; 
ವರದ ವೇಂಕಟಿರಾಯ ಕರುಣಿಸುವನೆಂಬುದಿದು | 
ನಿರುತ ನಿಕ್ಚ ಯವೆಂದು ಸೆರೆ ನಂಬಿ ಸಜ್ಜ ಸರು ಮಃ ಯದಾಚರಿಪುದಿದನು | 


ಶ್ರೀ ಹರಯೇ ವಾಸುದೇವಾಯ ನಮಃ. 


XE 


11 ಢೂ 
2 


ಆಮಿ 
20 


ಟಿ 


3 


37 


ವೆ 


4, 


6 


Kl 


ತ್ತ 


y 
RN 
ಜರ್ಕ್‌ 


” WE ಹೆ 4 
Pp ಲ 
ಲ P2 Bs ಆ 


